ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿವಾಂಕ 
ಉತ್ತರಿಸುವ ಸಚಿವರು 


1235 

ಶ್ರೀ ಗೋವಿಂದರಾಜು 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
17-03-2021 

ಮಾನ್ಯ ಕಂದಾಯ ಸಚಿ:ವರು 


ಪ್ರಶ್ನೆ 


ಉತ್ತರ 


(ಅ) 


ಕಳೆದ 3 ವರ್ಷಗಳಿಂದ ಮಲೆನಾಡು 
ಪ್ರದೇಶಗಳಲ್ಲಿ ಅತೀವೃಷ್ಠ್ಣಿ ಹಾಗೂ ಅಕಾಲಿಕ 
ಮಳೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಹಾಗಿದ್ದಲ್ಲಿ, ಈ ಮಲೆನಾಡು ಪ್ರದೇಶಗಳಲ್ಲಿ 
ಬೆಳೆಯುವ ಕಾಫಿ, ಅಡಿಕೆ, ಕಾಳುಮೆಣಸು, 
ಏಲಕ್ಕಿ ಬೆಳೆಗಳನ್ನು ಬೆಳೆಯುವ ಬೆಳೆಗಾರರು 
ಸಂಪೂರ್ಣ ನಷ್ಟ ಹೊಂದುತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(%) 


ಈ ವರ್ಷ ಒಂದೆಡೆ ಅಪಾರ ಮಳೆಯಿಂದ 
ಬೆಳೆದಂತಹ ಕಾಪಿ ಉದುರಿದರೆ 
ಮತ್ತೊಂದೆಡೆ ಜನವರಿ ಮತ್ತು ಫೆಬ್ರವರಿ 
ತಿಂಗಳಲ್ಲಿ ಅಕಾಲಿಕ ಮಳೆಯಿಂದ ಹಣ್ಣಾದ 
ಕಾಫಿ ಉದುರಿ ಹೋಗಿ ಮತ್ತೊಂದೆಡೆ ಅವಧಿ 
ಮುಂಚೆಯೇ ಹೂ ಅರಳಿ ಮುಂದಿನ 
ವರ್ಷದ ಬೆಳೆಯು ಸಹ ಇಲ್ಲದಂತಾಗಿ ಕಾಫಿ 
ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದೆ. 


(ಈ) 


ಹಾಗಿದ್ದಲ್ಲಿ, ಕಾಫಿ ಬೆಳೆಗಾರರ 
ಸಂಕಷ್ಟವನ್ನು ನಿವಾರಿಸಲು ಸರ್ಕಾರ 
ಯಾವುದಾದರೂ ನಿರ್ದಿಷ್ಟ 


ಕಾರ್ಯಕ್ರಮಗಳನ್ನು ರೂಪಿಸಿದೆಯೇ? 


ಕೆಂಬಾಯ ಇಲಾಖೇ(ವಿಷಪತ್ತು ನಿರ್ವಹಣೆಯ ವತಿಯಿಂದ 
ಕೇಂದ್ರ ಸರ್ಕಾರದ SDR[/NDRF ಮಾರ್ಗಸೂಚಿಯನ್ವಯ 
ಕಾಣಿ ಬೆಳೆಹಾನಿಯನ್ನು ಬಹುವಾರ್ಹ್ಜಿಕ 
ಬೆಳೆಹಾನಿಯೆಂದು ಪರಿಗಣಿಸಿ ಅತೀವೃಷ್ಟಿ ಪ್ರವಾಹದಿಂದ 
ಶೇ33ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಹಾನಿಯಾದ 
ಸಂತ್ರಸ್ಮರಿಗೆ ಇನ್‌ಪುಟ್‌ ಸಬ್ಬಿಡಿಯನ್ನು ತಲಾ ಗರಿಷ್ಟ 2 
ಹೆಕ್ಟೇರ್‌ಗೆ ಸೀಮಿತಗೊಳಿಸಿ ಪ್ರತಿ ಹೆಕ್ಸೇರ್‌ಗೆ ರೂ.18,000/- 
ರಂತೆ ಪಾವತಿಸಲಾಗುತ್ತದೆ. 


2019 ನೇ ಸಾಲಿನ ಅತೀವೃಷ್ಠಿ ಪ್ರವಾಹದಿಂದ 
ಬೆಳೆಹಾನಿಯಾದ ಕಾಫಿ ಬೆಳೆಗೆ ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯಲ್ಲಿ ನಿಗಧಿಪಡಿಸಿದ ದರಕ್ಕಿಂತ 


ಹೆಚ್ಚುವರಿಯಾಗಿ ರೂ.10,000/-ಗಳನ್ನು ಸೇರಿಸಿ ಒಟ್ಟಾರೆ 
ಪ್ರತಿ ಹೆಕ್ಟೇರ್‌ಗೆ ರೂ.28,000/-ರಂತೆ ವಿಶೇಷ 
ಪುಕರಣವೆಂದು ಪರಿಗಣಿಸಿ 2019ನೇ ಸಾಲಿನ ಪ್ರವಾಹಕ್ಕೆ 
ಮಾತ್ರ ಸೀಮಿತಗೊಳಿಸಿ ಪಾವತಿಸಲಾಗಿದೆ. 


ಇನ್‌ಪುಟ್‌ ಸಬ್ಬೈಿಡಿಯನ್ನು ಪರಿಹಾರ ತಂತ್ರಾಂಶದ 
ಮೂಲಕ ರೈತರ ಬ್ಯಾಂಕ್‌ ಖಾತೆಗೆ ನೇರವಾಗಿ 
ಜಮೆಮಾಡಲಾಗಿದೆ. 4 


ಕಂಇ 110 ಟೆಎನ್‌ಆರ್‌ 2021 


ಹ ! 
2 ್ಠ 


ಖೆ J ~¥ 
ಆರ್‌. ಅಶೋಶು). ಘ್‌ 
ಕಂದಾಯ ಸಚಿವರು 


